ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


:[ಶ್ರೀ ಲಹರ್‌ ಸಿ೦ಗ್‌ ಸಿರೋಯಾ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: 1285 fy 
ಉತ್ತರಿಸುವ ದಿನಾಂಕ :| 22.09.2021 


ಉತ್ತರಿಸುವ ಸಚಿವರು 


:| ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ತ್ರ. 


ವ, 


ಸಲ | 


ಪುಶ್ನೆ 


(ಅ) 


ಮಂತಿಗಳ 
ವಸತಿ 

ಅರ್ಜಿ 
ಪ್ರಕ್ರಿಯೆ 


ಮುಖ್ಯ 
ಬಹುಮಹಡಿ 
ಯೋಜನೆಯಡಿ 
ಆಹ್ಕ್ಮಾಸ 
ಜಾರಿಯಲ್ಲಿದೆಯೆಳ; 


ಹೌದು. 


“ಮುಖ್ಯ ಮಂತಿಿಗಳ ಒಂದು ಲಕ್ಷ ಬಹುಮಹಡಿ ಬೆಂಗಳೂರು'`ವಸತಿ 
ಯೋಜನೆ" ಯಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಮನೆ / ಫ್ಲಾಟ್‌ಗಳಿಗೆ 
ದಿನಾ೦ಕ: 23.08.2020 ರಿಂದ ಅರ್ಹ ಫಲಾನುಭವಿಗಳಿಂದ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಪ್ರಕ್ರಿಯೆ 
ಜಾರಿಯಲ್ಲಿದೆ. ಮ; 


(ಆ) 


ಈವರೆಗೆ ಎಷ್ಟು ಅರ್ಜಿಗಳು 
ಸ್ಮೀಿಕೃತಗೊಂಡಿವೆ; ಹಾಗೂ 
ಎಷ್ಟು ಫಲಾನುಭವಿಗಳನ್ನು 
ಗುರ್ತಿಸಲಾಗಿದೆ; 


ದಿನಾ೦ಕ: 16.09.2021ರ ಅಂತ್ಯಕ್ಕೆ ಮ್‌ ಮೂಲಕ ಒಟ್ಟು 8,659 
ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಫಲಾನುಭವಿಗಳಿಂದ ಅರ್ಜಿ ಸ್ನೀೃತಿ 
ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸ್ವೀಕೃತಗೊಂಡ ಅರ್ಜಿಗಳನ್ನು 
ಪರಿಶೀಲಿಸಿ, ನಂತರದಲ್ಲಿ ಅರ್ಹ ಫಲಾನುಭವಿಗಳನ್ನು 
ಗುರ್ತಿಸಲಾಗುತ್ತದೆ. 


ಈ ಯೋಜನೆಯಡಿ 
ನಿರ್ಮಾಣ ಪೂರ್ಣಗೊಂಡ 
ಮನೆಗಳ ಸಂಖ್ಯೆ ಎಷ್ಟು 
ಹಾಗೂ ನಿರ್ಮಾಣದ 
ಹಂತದಲ್ಲಿರುವ ಮನೆಗಳ 
ಸಂಖ್ಯೆ ಎಷ್ಟು? (ವಿವರವನ್ನು 
ಒದಗಿಸುವುದು) 


ಈ ಯೋಜನೆಯಡಿ ಮೊದಲನೇ ಹಂತದಲ್ಲಿ 46,499 ಬಹುಮಹಡಿ 
ಮನೆಗಳನ್ನು (ಜಿ೬3 ರಿಂದ ಎಸ್‌+14) ಮೂಲಭೂತ 
ಸೌಲಭ್ಯಗಳೊಂದಿಗೆ ನಿರ್ಮಾಣ ಮಾಡುವ ಕಾಮಗಾರಿಗಳನ್ನು 


ಕೈಗೆತ್ತಿಕೊಂಡಿದ್ದು, ಸದರಿ ಬಹುಮಹಡಿ ಮನೆಗಳ ನಿರ್ಮಾಣ 
ಕಾಮಗಾರಿಗಳು ಈ ಕೆಳಕಂಡಂತೆ ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ:- 
ಪ್ರಗತಿಯ ಹಂತ ಮನೆಗಳು 

ಕಾಮಗಾರಿ ಪ್ರಾರಂಭಿಸಿರುವ ಮನೆಗಳ ಸಂಖ್ಯೆ - 42,374 
Number of houses started work 
ಜಮೀನು ಸಮತಟ್ಟು ಹಂತದಲ್ಲಿರುವ ಮನೆಗಳ 10,814 
ಸಂಖ್ಯ - Site Clearance / Levelling ಟಃ 
ಮಣ್ಣು ಅಗೆತದ ಹಂತದಲ್ಲಿರುವ ಮನೆಗಳ ಸಂಖ್ಯೆ - 9522 
| Earth Work Excavation R 
ತಳಪಾಯದ ಹಂತದಲ್ಲಿರುವ ಮನೆಗಳ ಸಂಖ್ಯೆ - 8278 


Foundation Level 

ಖ್ಲಿಂತ್‌ ಮಟ್ಟದಲ್ಲಿರುವ ಮನೆಗಳ ಸಂಖ್ಯೆ - Plinth 
Level / Walling 

ಭಾವಣಿ ಹಂತದಲ್ಲಿರುವ ಮನೆಗಳ ಸಂಖ್ಯೆ - Rಂಂಿ 


(ಸಂಖ್ಯೆ: ವಇ 169 ಹೆಚ್‌ಎಫ್‌ಎ 2021] 


Casted 
\ & ಸ 
ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ಸಚಿವರು. 


